SOCHARA 
Community Health Library and Information Centre (CLIC) 
85/2, 1st Main, Maruthi Nagara, Madiwala, 
Bengaluru - 560 068 


ಇದು ಒಬ್ಬ ತರುಣನ ಕಥೆ. ಇದು, ನಿಮಗೆ ಅತ್ಯಂತ ಪ್ರಿಯರಾದ ಯಾವುದೇ ಒಬ್ಬ ವ್ಯಕ್ತಿಯ 
ದಾರುಣ ಕಥೆಯೂ ಆಗಿರಬಹುದು. ಮಾದಕ ವಸ್ತು ಸೇವಿಸುವುದರ ದುಷ್ಪರಿಣಾಮಗಳನ್ನು ಈ 
ಕಥೆ ನಿಮಗೆ ತಿಳಿಸುತ್ತದೆ. ಇದನ್ನು ನೀವು ಓದಿ, ಯೋಚಿಸಿ ಮತ್ತು ನಿಮ್ಮ ಇತರ ಗೆಳೆಯರಿಗೂ 


ಎಂ 


ಅಮಿತ್‌ನ ತಂದೆ-ತಾಯಿ ತುಂಬ ಅನುಕೂಲಸ್ಪರು 
ಅವರಿಗೆ ಒಬ್ಬನೇ ಮಗ ಅಮಿತ್‌. 
| Ka: 


ಏನೆಂಬುದನ್ನೇ ಅವನು ಆರಿಯ. ಏಕೆಂದರೆ ಅವರು ಸದಾ ಹಣ 
ರಾಗಿದರು. ಅಮು ತಮ್ಮ ಸಮಯವನ್ನು ಸದಾ ಪಾರ್ಟಗಳಲ್ಲಿ ಮತ್ತು 


9) 


ರು. ಮಗನ ಜೊತೆಯಲ್ಲಿ ಕಾಲ ಕಳೆಯಟು ಅವದಿಗೆ "ಬಿಡುವೇ 


ಅಮಿತ್‌ಗೆ ಊಟ-ತಿಂಡಿಗೇನೂ ಕೊರತೆ ಇರಲಿಲ್ಲ. ಆದರೆ, ತಾಯಿಯನ್ನು ನೋಡುವ ಅವಕಾಶ 
ಮಾತ್ರ ಅವನಿಗೆ ಒಹಳ ಅಪರೂಪವಾಗಿತ್ತು. ಒಂಟಿತನ ಅವನನ್ನು ಕಾಡುತ್ತಿತ್ತು. ಹಣವಿದ್ದರೂ 
ಸುಖವಿರಲಿಲ್ಲ. ಒಂಟತನದಿಂದ ಪಾರಾಗಲು ಅವನು ಯತ್ನಿಸುತ್ತಿದ್ದ. 


ಪಿನ ಸಹವಾಸದಲ್ಲೇ 


ನ್ನು ಕಳೆಯಲಾರಂಭಿಸಿದ. ಅಮಿತ್‌ ಮೊದಲು ಮದ್ಯಪಾನದ 


ರುಚಿ ಕಂಡುಕೊಂಡ. ಅನಂತರ ಯಾವಾಗಲೂ ಗೆಳೆಯರ ಒಂದು ಪ್ರತ್ಯೇಕ ಗುಂ 


ಇರುತ್ತಿದ್ದ. 


ಚ 


ಚ್ಲು ಸಮಯವ 


ಗೆಳೆಯರ ಜೊತೆ ಹ 


a 


ರೋ ತ ಔ - 
Pa a 
/ ” 


‘a 


ಒಂದು ದಿನ ಒಬ್ಬ ಗೆಳೆಯ ಅವನಿಗೆ ಒಂದು ವಿಶೇಷ ಸಿಗರೆಟ್‌ ಕೊಟ್ಟ. ಆ ವೇಳೆಗಾಗಲೇ ಸಿಗದೆಟ್‌ 
ಸೇದುವ ಅಭ್ಯಾಸ ಬೆಳೆಸಿಕೊಂಡಿದ್ದ ಅಮಿಶ್‌ಗೆ, ಈ ಸಿಗರೆಟ್‌ ನೋಡಿ, ಕುಶೂಹಲ ಉಂಟಾಯಿತು. 
ಇದು ಅಪಾಯದ ಆರಂಭವಂಬುದನ್ನು ಆಯದ, ಸಿಗರೆಟ್‌ನಿಂದ ಎರಡು ದಮ್ಮು ಎಳೆದ. 
ಗೆಳೆಯ ಅವನಿಗೆ ಇಂಶಹ ಸಿಗರೆಟ್‌ಗಳನ್ನು ಪ್ರತಿದಿನ ಒದಗಿಸುತ್ತಿದ್ದ. ಈ ಸಿಗರೆಟ್‌ಗಳು ಸ್ಮ್ಯಾಕ್‌ 
ಅನು ಒಳಗೊಂಡಿದ್ದವು. ಶನ್ನನ್ನು ಕಡೆಗಂಡಿದ್ದ ಮನೆಯ ಬಗ್ಗೆ ಬೇಸತ್ತ ಅಮಿಶ್‌ಗೆ, ಈಗ 
ಗೆಳೆಯರ ಜೊತೆಯಲ್ಲಿ ಮಾದಕ ಔಷಧ ಸೇವಿಸುವ ಚಟ ಹೆಚ್ಚಿತು. 


[> 


ಓ 


ಟಿ. ಸರಬರಾಜು ನಿಂತಿತು. ಅಮಿಶ್‌ 


ಗರೆಟ್‌ಗಳ ಬಿ 
ಈಗ ಅವಕ್ಕೆ ಹಣ ತೆರಬೇಕಾಯಿತು. ಅವನ ವ್ಯಕ್ತಿತ 


೫ 


ದ. ಕೆಲವು ವೇಳೆ ವಿಪೀತ 


ದು (ಛು 


ಗಿರುತ್ತಿ 


ಪೂರ್ಣ ಒದಲಾಯಿತು. ಒವೆ ಮ್ಮೆ ಅವನು 
೦ಒ ದುಃಖಿಶನಾ 


ತು 


ಸಂ 


ವಿಂದಿರುತಿ ದ. ಅವನ ತೂಕ ಇಳಿಯಿತು. 


ಪತ್‌ 


ಣ್ಯ 


ಪಾದ 


ಹುರುಪಿ 


ಯಿತು. ಪದೇ 


ಹಾರ ಸೇವನೆ ಸಹ ಕಡಿಮೆ 


ಆ 


ನ 
[(( 
ತ 1 


NA 


N 


KN f/ 


| ಗ್ಗೆ " 
4 


(3 


ನ ಕೋಣೆಯಿಂದ ಹೊರ ಬರುತಿರಲಿಲ್ಲ. ಒಂದಾದ ಮೇಲೊಂದರಂತೆ. | 


a 


ಇ 


—ಿ 


ಮನೆಯಲ್ಲಿದ್ದಾಗ ಅವನು ತ 
ಸಿಗರೆಟ್‌ ಸೇದುತ್ತಿದ್ದ. 


ಇ 2 
NO). MN 
oy) » ASG: ಗ್ಗ 

ಟಗ? ಗ 


"1 
1 


ಅಮಿತ್‌ ಈಗ ಶಾಲೆಗೆ ಹೋಗುವುದನ್ನು ನಿಲ್ಲಿಸಿದ. ಆಟವಾಡುವುದನ್ನು ಬಿಟ್ಟ. ಕೆಲಸದ ಮೇಲೆ 
ಅವನಿಗೆ ದ್ವೇಷ ಹುಟ್ಟತು. ಅವನು ಕೆಲವು ಗೆಳೆಯರ ಮಧ್ಯೆ ಕುಳಿತು, ಮಾದಕ ಪದಾರ್ಥಗಳ 
ಸೇವನೆಯಲ್ಲಿ ತಲ್ಲೀನನಾಗಿರುತ್ತಿದ್ದ. 


ಆಶ್ಚರ್ಯವೆಂದರೆ -ಈಗ ಅಮಿತ್‌ಗ ಹಣದ ಕೊರತೆ ಉಂಟಾಗತೊಡಗಿತು. ಅವನು ಸ್ಟ್ಯಾಕ್‌ನ 
ಗುಲಾ ಮನಾಗಿದ ಅದನ್ನು ಬಿಟ್ಟರಲು ಅವನಿಗೆ ಸಾಧ್ಯವಾಗುತ್ತಿರಲಿ ಲ್ಲ. ಏನೂ ದಾರಿ ಕಾಣದೆ, 
ಅವನು ಮನೆಯಲ್ಲಿದ್ದ ಭವ ವಸ್ತು ಗಳನ್ನು ಕದ್ದು, ಅದನ್ನು ಮಾಂ ಒಂದ ಹಣದಿಂದ 
ಸ್ಕಾ ಕ್‌ ಕೊಳ್ಳುತ್ತಿದ್ದ. ಆರಂಭದಲ್ಲಿ ಅವನ ಮನಸು ಚುಚ್ಚುತ್ತಿತ್ತು. ಆದರೆ ಅನಂತರ, ಅವನ 


ಮನಸ್ಸು ಇದಕ್ಕ ಒಗ್ಗಿ ಹೋಯಿತು. 


ಒಂದು ಘಟ 
ಹ 


ಹ 


೦ದು ದಿನ ನಡದ 
ಗ್‌ 


ಓಟ 
ಡೇ 
ud 


'ತಕ ಕ್ಷಣ, ಮನೆಯಲ್ಲಿದ್ರ ಒಬ್ಬ ನೇ ಸೇವಕನ ಮೇಲೆ ಅನುಮಾನ ಉಂಟಾಯಿತು. ಅಮಿಶ್‌ನ ತಂದೆ 
ಸೇವಕನನ್ನು ಚೆನಾ ಗಿ ಹೊಡೆದು. ಅಮು ಪೋಲೀಸದನ್ನು ಸಹ ಬಾ ಶಾನು ನಿರಪರಾಧಿಯೆಂದು 
ಸೇವಕ ಎಷ್ಟೇ 5 GER ಯಾರೂ ಅವನ ಮಾತು ಕೇಳಲಿ 


ಳೆ) 
KA 


sa 


“dh | 


Cpe. Ks SR 


ಭಮಿತ್‌ ಎಲ್ಲವನ್ನೂ ನೋಡುತ್ತಾ ನಿಂತಿದ. ಅವನು ಭಯದಿಂದ ಬ ಮೆ ಹೋಗಿದ. ಮುಖ 
ಒರೆಸಿಕೊಳ್ಳಲು, ಜೇಬಿನಿಂದ" ಕರವಸ್ತ್ರವನ್ನು ಹೊರಗೆಳೆದಾಗ, ಅದುಂದ ನೂರು ರೂಪಾಯಿ 

ಹೂ ಒಂದು ಕಂತೆ ಕಳಗೆ ಬೆದಿತು. 

ಅವನ ಬಾಯಿಂದ ಮಾತೇ ಹೊರಡಲಿಲ್ಲ. ಕಂಚಿನ ಪ್ರತಿಮೆ ಎಲ್ಲಿ ಗೆ ಹೋಯಿತು ಎಂಬುದು 

ಸ್ಪ ಷೃವಾಯಿತು. ಮಗನ ಪುಸ್ತಿತಿ ಕಂಡು ತಾಯಿಗೆ ತಂಬ ದುಃಖವಾಯಿತು. ಆದರೆ ನಿಜಾಂಶ 


ಬಯಲಾಗಿತ್ತು 


9) [<e) ತಾಯಿ 
ಬ್ಬರನ್ನೊಬ್ಬರು ದೂಷಿಸಿದರು. 


ಗಿ. ಅಮು ಒ 


ದಕಾ 
೧ಎ ೫ 


ಭ್ರ 


ಜಗಳವಾಡ ತೊಡಗಿದರು. ಮಗ ಕಟ್ಟ 


ಗ 
ನ 
ಗ 
< 
d 
| 
ಲ 
» 
ಗ 
1d 
|e 
> 
[ 
“ನ 
yl 
ಭ್ರ 
1 


ಅಮಿಶ್‌ ತುಂಬ ದುಃಖಿತನಾದ. ಅವನಿಗೆ ತುಂಬ ಅವಮಾನವಾಯಿತು. ಇನ್ನೆಂದಿಗೂ ಮಾದಕ 
ಪದಾರ್ಥವನ್ನು ಸೇವಿಸುವುದಿಲ್ಲವೆಂದು ಅವನು ದೃಢಸಂಕಲ್ಪ ಮಾಡಿದ. ಆದರೆ, ಅದಿಲ್ಲದೇ 
ಅವನಿಗೆ ತುಂಬ ಕಷ್ಟವಾಗುತ್ತಿತ್ತು. ಸ್ವಲ್ಪ ಸಮಯದ ಬಳಿಕ, ಅವನು ತುಂಬ ನೋವಿನಿಂದ 
ಬಳಲಿದ. ಏನು ಮಾಡಬೇಕೆಂಬುದು ತೋಚಲಿಲ್ಲ. ಅವನ ಜೇಬು ಸಹ ಬರಿದಾಗಿತ್ತು. 


ಮಗನ ಅಸ್ವಸ್ಥ ತೆಯಿಂದ ತಾಯಿಗೆ ತುಂಬ ಚಿಂತೆಯಾಯಿತು. ತಂದೆ ಎದೆಗುಂದಿದ್ದರು. ಆದರೆ 
ಇದ್ದಕ್ಕಿದ್ದ ೦ತೆ ಅವರಿಗೆ. ದೂರದರ್ಶನದಲ್ಲಿ ನೋಡಿದ್ದ "ಅಂದಿ ಗಲಿಯಾ' ಕಾರ್ಯಕ್ರಮದ 
ನೆನಪಾಯಿತು. ಅಮಿತ್‌ ಮಾದಕ ವಸ್ತುಗಳ ಹಿಡಿತಕ್ಕೆ ಸಿಕ್ಕಿಹಾಕಿಕೊ೦ಡಿದ್ದಾನೆಂಬುದು ಅವರಿಗೆ 
ಗೊತ್ತಾಯಿತು. ಆ ಕಥೆಯಲ್ಲಿ ಚಿಕ್ಕ ಹುಡುಗನಿಗೆ ಉಂಟಾಗಿದ್ದ ಪಸ್ಥಿ ತಿಯನ್ನು ಜ್ಞಾಪಿಸಿಕೊಳ್ಳಲು 
ಅವರು ಪ್ರಯತ್ತಿಸಿದರು. ಆ ಹುಡುಗನಿಗೆ ಹೇಗೆ ಗುಣವಾಯಿತು ಎಂಬುದು ಅವರ ನೆನಪಿಗೆ 
ಒಂದಿತು. ಆಶಾಕಿರಣ ಮೂಡಿತ್ತು. ಮಗನನ್ನು ಈಗಲೂ ಉಳಿಸಬಹುದೆಂಬ ಆಸೆ ಚಿಗುರೊಡೆಯಿತು. 

ಅವರು ಕೂಡಲೇ ಮಗನನ್ನು ಸಲಹಾ ಹಾಗೂ ದುಶ್ಚಟವನ್ನು ಬಿಡಿಸುವ ಸುಧಾರಣಾ 
ಕೇ೦ದ್ರ ಕ್ಕೆ ಕರೆದುಕೊಂಡು ಹೋದರು. 


ಅಲ್ಲಿ ಪರಿಣತರು, ಅವನಿಗೆ ಚಿಕಿತ್ಸಾ ವಿಧಾನವನ್ನು ಹಾಗೂ ಈ ದುಶ್ಚಟವನ್ನು ಹೇಗ 
ತಡಯಬಹುದು ಎ೦ಬುದನ್ನು ತಿಳಿಸಿದರು. ಅವರ ಅನೇಕ ಸಂದೇಹಗಳನ್ನು ನಿವಾರಿಸಿದರು. 
ಅಮಿತ್‌ ಮೊದಲು ಹೇಗಿದ್ದನೋ ಅದೇ ರೀತಿಯ ಹುಡುಗನಾಗುತ್ತಾನೆಂದು ಅವರು ಭರವಸೆ 
ಕೊಟ್ಟರು. ತಾಯಿಗೆ ಮಾತ್ರ ನಿಜ ಸ್ಥಿತಿ ಇನ್ನೂ ಗೊತ್ತಾಗಲಿಲ್ಲ. ಅಕ್ಕಪಕ್ಕದವರು ಆಕೆಯ ಮಗನ 
ಬಗ್ಗೆ ಪಿಸು ಮಾತನಾಡುತ್ತಿದ್ದರು. 


ದುಶ್ಚಟ ಬಿಡಿಸುವ ಕೇಂದ್ರದಿಂದ ಅಮಿತ್‌ನ ತಂದೆಯೊಬ್ಬರೇ ಹಿಂದಿರುಗಿದರು. ಅವರು ತಮ್ಮ 
ಹಂಡತಿಗ ಇಡೀ ಕಥೆ `ಶಿ9ಸಿದರು. ಅಮಿತ್‌ನ ತಾಯಿಗೆ ಭಯವಾಯಿತು, ಹಗರಣವನ್ನು 
ತಪ್ಪಿ ಸಲು ಮಗನನ್ನು ಒಂದು ದೂರದ ಸ್ಥಳಕ್ಕೆ ಕಳಿಸಬಹುದೆಂದು ಅಮು ಸೂಚಿಸಿದರು. 
ಎರ್‌ ಬುದಿ ಕಲಿತಿದ್ದ ಅವರ ಪತಿ “ಖಂಡಿತ ಬೇಡ'' ಎಂದರು. 


“ಮಾಡಿದ ತಪ್ಪನ್ನು ಪುನಃ ಮಾಡುವುದು ಬೇಡ. ಅಮಿತ್‌ನ ಪರಿಸ್ಥಿತಿಗೆ ನಾವೇ ಸಂಪೂರ್ಣ 
ಜವಾಬ್ದಾರರು. 'ಅಮಿತ್‌ಗೆ ಬೇಕಾಗಿರುವುದು ನಮ್ಮ ಪ್ರೀತಿ ಮತ್ತು ಸಹಾನುಭೂತಿ. ನಾವು ನಮ್ಮ 
ಕೆಲಸಗಳಲ್ಲೇ ಘಾ ಅವನಿಗೆ ಅಗತ್ಯವಾಗಿದ್ದ ಪ್ರಿ ಪ್ರೀತಿಯನ್ನು ಕೊಡದೇ ಹೋದೆವು.'' 


«ಆದರೇನು, ಅವನಿಗೆ ಬೇಕಾಗಿದ್ದುದಲ್ಲ ಇದ್ದೇ ಇದ್ದುವಲ್ಲಾ-ಹಣ, ಕಾರು, ಒಂಗಲೆ”' ಎಂದರು 


ಅಮಿತ್‌ನ ತಾಯಿ 
“ಆದರೆ ಸುಂ ತಾನೇ ನಮ್ಮ ಪ್ರೀತಿ-ವಾತ್ಸಲ್ಯಗಳಿಗ ಸರಿಗಟ್ಟಬಲ್ಲುದು. ಅಮಿತ್‌ಗೆ 
ಬೇಕಾಗಿದ್ದುದು ನಮ್ಮ ಹಣವಲ್ಲ. ಅವರಿಗೆ. ನಮ ಪ್ರೀತಿ, ಆಕೆ ಮತ್ತು ನೆರವು ಅಗತ್ಯವಾಗಿದ್ದವು. 
ನಾವು ಅವನನ್ನು ಒಂಯಾಗಿಟ್ಟು ಪಾಪ ಕೂಪಕ್ಕೆ, ನಾವೇ ತಳ್ಳಿದೆವು'' ಎಂದರು ಪತಿ. 


ಈಗಲೂ ಕಾಲ ಮಿಂಚಿಲ್ಲ. ಮಾದಕ ವಸ್ತುವಿನ ಚಟ ಗುಣವಾಗದ ರೆ ರೋಗವಲ್ಲ ಪೌಣತರ 


ಸಕಾಲಿಕ ನೆರವಿನಿಂದ ಇದನ್ನು ಗುಣಪಡಿಸಬಹುದು. ಇದಕ್ಕೆ ದೈಹಿಕ ಹಾಗೂ ಜಯ] ಕ ಚಿಕಿತಾ 


ವಿಧಾನಗಳು ಅಗತ್ಯ.'' 


ಅಮಿತ್‌ನನ್ನು ಮನೆಗೆ ಕರೆತರಲು ಅವನ ತಂದೆ-ತಾಯಿ ಇಬ್ಬರೂ, ಸಲಹಾ ಹಾಗೂ 
ದುಶ್ಚಟಗಳನ್ನು ಬಿಡಿಸುವ ಸುಧಾರಣಾ ಕೇಂದ್ರಕ್ಕೆ ಹೊರಟರು. ತಮ್ಮ ಮಗನಿಗೆ ಬೇಕಾಗಿರುವ 
ಪ್ರೀತಿವಾತ್ಪಲ್ಯ ಮತ್ತು ರಕ್ಷಣೆಯನ್ನು ಸವಾ ನೀಡುವ ಚ್‌ ನಿರ್ಧಾರವನ್ನು ಅವರು 
ಕೈಗೊಂಡರು. ಅಡ್ಡಹಾದಿ ೬ಡಿಯಲು ಮಗನಿಗೆ ಅವಕಾಶ ಕೊಡಬಾರದೆಂದು ಅವರು 
ನಿರ್ಧರಿಸಿದರು. 

ತಮ್ಮಿಂದಾಗಿದ್ದ ತಪ್ಪು ತಂದೆ-ತಾಯಿಯನ್ನು ಕಾಡುತ್ತಲೇ ಇತ್ತು. ಆದರೂ ನವೋದಯ ಹಾಗೂ 
ನವಜೀವನ ಆರಂ೦ಭವಾಗುವುದೆಂಬ ಆಶಾಭಾವನೆ ಅವರನ್ನು ಆಮಿಸಿತ್ತು. ಅಮಿಶ್‌ನನ್ನು 
ಸನಾ ರ್ಗಕ್ಕೆ ತರಲು ಮತ್ತು ಇತರರನ್ನು ಸಹ ಸಾವಿನ ದವಡೆಯಿಂದ ರಕಿ ಸಲು, ಇಬ್ಬರೂ ದೃಢ 
ಸಂಕಲ್ಪ ಮಾಡಿಕೊಂಡರು. 


ಕ್‌ 


Designed and produced by Directorate of Advertising and Visual Publicity, Ministry of I and B., Govt 
of India for Ministry of Welfare and printed.at Gowardhan Kapur & sons, New Delhi 110064 


No. 3/1/92-PPVI Kannada -3,000. Jan.’ 93 


